| 
| 


ಕರ್ನಾಟಕ ವಿಧಾನ ಪರಿಷತ್ತು 


ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸಬೇಕಾದ ಸಚಿವರು 


ಬೆಂಗಳೂರು ಅಭಿವೃದ್ಧಿ ಪಾಧಿಕಾರದಿಂದ' 
ಜೆ.ಪಿ.ನಗರ ಎಕಣನೇ ಫೇಸ್‌ ನಲ್ಲಿ 
ಅಂಚಿನ ಜಾಗವನ್ನು ಮಂಜೂರು 
ಮಾಡುವಂತೆ ಕೋರಿ ಅರ್ಜಿ 
| ಸಲ್ಲಿಸಿರುವವರು ಯಾರು (ವಿವರ 
ನೀಡುವುದು) 


| 


883 

ಶ್ರೀ ಪ್ರಾಣೇಶ್‌ ಎಂಕೆ. 

(ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 
12.03.2020 

ಮಾನ್ಯ ಮುಖ್ಯಮಂತ್ರಿರವರು 


ಹಿಜರಿ ಎಮಮ ವಮಮುಮದಿವಮುಮಿಯವಬಮಮಬವಮವವ. | 


ಉತ್ತರ 
ಶ್ರೀಮತಿ' ಜಯಶ್ರೀ 'ಕೋಂ ಹಿರಿಯಣ್ಣಯ್ಯ ರವರು 


ನಿವೇಶನ ಸಂಖ್ಯೆ:1346ಕ್ಕೆ ಹೊಂದಿಕೊಂಡಂತಿರುವ ಅಂಚಿನ 


ಜಾಗ ಮಂಜೂರಾತಿಗಾಗಿ ಅರ್ಜಿ ಸಲ್ಲಿಸಿರುತ್ತಾರೆ 


ವ 


ಆ) 


'| ಹಾಗಿದ್ದಲ್ಲಿ `ಈ `'ಮಂಜೂರಾತಿ`ಕಡತವು| 


ಯಾವ ಯಾವ ಅಧಿಕಾರಿಗಳ ಬಳಿ 
ಏಷ್ಟು ಸಮಯದಿಂದ ವಿಲೇವಾರಿಗಾಗಿ 
ಬಾಕಿ ಇರುತ್ತದೆ. 


ತ್ರೀ.ಹಿರಿಯಣ್ಣಯ್ಯ "ರವರಿಗೆ ಸಂಬಂಧಿಸಿದ ಕಡತದ 


3 


ಅಂಚಿನ ಜಾಗವನ್ನು ಹಂಚಿಕೆ ಮಾಡುವ ಬಗ್ಗೆ i 
ದಿನಾಂಕ:28/02/2020 ರಂದು ಮಾನ್ಯ ಅಧ್ಯಕ್ಷರ | 
ಅನುಮೋದನೆಯಾಗಿರುತ್ತದೆ. | 


ಈ ಅಂಚಿನ ಜಾಗಕ್ಕೆ ಪಾವತಿಸಬೇಕಾಗಿರುವ ಮೌಲ್ಯದ 
ಬಗ್ಗೆ ಪ್ರಾಧಿಕಾರದ ಆರ್ಥಿಕ ವಿಭಾಗದಿಂದ ಲೆಕ್ಕಚಾರ 
ಮಾಡಿಕೊಂಡು ಮುಂದಿನ ಕಮಕ್ಕೆಗೊಳ್ಳಲಾಗುವುದು. 


ಸಂಪೂರ್ಣ ವಿವರ ನೀಡುವುದು. 


ಅಂಚಿನ" ಜಾಗವನ್ನು ಮಂಜಾರು ಈಗಾಗಲೇ ಸದರಿ ಅರ್ಜಿದಾರರಿಗೆ ಅಂಚಿನೆ ಜಾಗವನ್ನು 
| ಮಾಡಲು ಸರ್ಕಾರಕ್ಕೆ ಇರುಟ ತೊಂದರೆ | ಮಂಜೂರು ಮಾಡಲಾಗಿದೆ. ಈ ಜಾಗಕ್ಕೆ ನಿಯಮಾನುಸಾರ 
ಏನು: ಹಾಗಿದ್ದಲ್ಲಿ ಯಾವಾಗ | ಆರ್ಥಿಕ ವಿಭಾಗದವರು ನಿಗಧಿಪಡಿಸಿದ ಮೌಲ್ಯವನ್ನು 
ಮಂಜೂರು ಮಾಡಲಾಗುವುದು: | ಅರ್ಜಿದಾರರು ಪಾವತಿಸಿದ ನಂತರ ಅಂಚಿನ ಜಾಗದ 


ಕ್ರಯಪತ್ರವನ್ನು ನೋಂದಾಯಿಸಿಕೊಡಲಾಗುವುದು. 


ಸಂಖ್ಯೆ: ನಲ 46 ಬೆಂಭೂಸ್ವಾ 2020 


ಎನೆ: 
(ಬಿ.ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


